ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 107. 


ಸದಸ್ಯರ ಹೆಸರು. ——ಶ್ರೀಅಡಗೂರುಹೆಚ್‌.ವಿಶ್ಲನಾಥ್‌ 
ಉತ್ತರಿಸಬೇಕಾದ ದಿನಾಂಕ | 13-09-2021 | NE § 
| | ಉತ್ತ ತರಿಸಬೇಕಾದ ಸಚಿವರು _ — ಉನ್ನತ ಶಿಫ್ಷಣಸಚಿವರು ೧ ! 
ಪ್ರಶ್ನೆ ಮ ಉತ್ತರ _ 
ಅ) | | ಸರ್ಕಾರಿ ಸೌತರದಿಗೆ5 ರಿಂದ 8ಕೈೆ ಸ್ವ ಗಿತ & ಸರ್ಕಾರಿ ನೌಕಕರಿಗೆ 5 "ರಿಂದ ಕೆ ಸ್ಟ ಗಿತ ವೇತನ 
' ವೇತನ ಬಡ್ತಿ ವಿಸರಿಸುವ | ಬಡ್ತಿ ವಿಸ್ತರಿಸುವ ಆದೇಶವನ್ನು ಅನುದಾನಿತ 
| | ಆದೇಶವನ್ನು ”: ಅನುದಾನಿತ ನೌಕರರಿಗೂ (ಪ್ರಾಥಮಿಕ/ಪ್ರೌಢ/ಪದವಿ  ಪರ್ನ 


! ಪೌಕರರಿಗೂ .ಸಹ ವಿಸ್ತರಿಸಿದ್ದು, ಫಾಲೇಜು/ಅನುದಬಾನಿತ ಪಾಲಿ ಟಿಕ್ಕಿಕ್‌/ಇಂಜಿನಿಯರಿಗ್‌ 
| ಕಾಲೇಜು. ಶಿಕ್ಷಣ ಇಲಾಖೆ ವ್ಯಾಪಿಗೆ ಕಾಲೇಜುಗಳ ಸಿಬ್ಬಂದಿಗಳಿಗೆ ಸಹ ವಿಸ್ತರಿಸಿದ್ದು 
ಮನ ರೂತ್‌ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಬರುವ 
' ಅನುದಾನಿತ ಪದವಿ ಕಾಲೇಜುಗಳ ನೌಕರರಿಗೆ 
| ವಿಸ್ತರಿಸಿರುವುದಿಲ್ಲ. | ; 
RN 
| ಸರ್ಕಾರದ ಆದೇಶ ಸಂಖ್ಯೆಎಫ್‌.ಡಿ/2/ 


| 
| ಎಸ್‌.ಆರ್‌. ಪಿ/ 2012(Ai), ದಿಪಾ೦ಲಕ:14-06- 2012ರ ಸರ್ಕಾರಿ ; 


' ನೌಕರರಿಗೆ ನೀಡಲಾಗುತಿದ್ದಂತಹ 65 ಸ್ಮಗಿತ; 
| ವೇತನಗಳನ್ನು ದಿನಾಂಕ:1-04-2012 ರಿಂದ ಜಾರಿಗೆ" 
| | ಬರುವಂತೆ ೫ ಸ್ಥಗಿತ ವೇತನ ಬಡಿಗಳಿಗೆ ಹೆಚ್ಚಿಸಲು 
| | ಸರ್ಕಾರವು ಆದೇಶಿಸಿರುತುದೆ. | 


i 
[ 
lf 
H 
| 
| 
1 
j 
| 


: ಈ ಸೌಲಭ್ಯವನ್ನು ಈ ಇಲಾಖೆಯ ಅನಮುಬಾನಿತ' 
“ಪದವಿ ಕಾಲೇಜುಗಳಲ್ಲಿ ರಾಜ್ಯ, ವೇತನ ಶ್ರೇಣಿ 
' ಪಡೆಯುತ್ತಿರುವ ಬೋಧಕ ಮತ್ತು ಬೋಧಕೇತರ 
ಸಿಬಂದಿಗಳಿಗೆ ವಿಸರಿಸಲುಆಯುಕಾಲಯದಿಂದ : 

| ಪುಸ್ತ್ರಾ ವನೆ ಸ್ಟೀಕೃತವಾಗಿರುತ್ತದೆ. Nd 

\ 


| ಸರ್ಕಾರದ ಪತ್ರ ಸಂಖ್ಯೆ: ಇಡಿ/172/ಯುಪಿಸಿ/ 
| 020(), ದಿನಾಲಕ:6-08-2021 ರಲ್ಲಿ ಕಾಲೇಜು ಶಿಕ್ಷಣ | 


oo | ಇಲಾಖೆಯ ವ್ಯಾಪ್ತಿಯಲ್ಲಿನ ಖಾಸಗಿ ಅಮುದಾನಿತ ಪದವಿ 
ಕಾಲೇಜುಗಳಲ್ಲಿ ರಾಜ್ಯ' ವೇತನ ಶ್ರೇಣಿಯಲ್ಲಿ ' 
| ಕಾರ್ಯನಿರ್ವಹಿಸುತ್ತಿರುವ ಬಚೋಧಕ ಮತ್ತು ' 
| ': ಜೋಧಕೇತರ ನೌಕರರುಗಳಿಗೆ ಸ್ಥಗಿತ ವೇತನ 
' ಬಡಿಗಳನ್ನು 05 ರಿಂದ ೫ಕೆ ಹೆಚ್ಚಿಸಿದಲ್ಲಿ ಎಷ್ಟು ಆರ್ಥಿಕ 
' ಹೊರೆಯಾಗುತ್ತದೆ ಎಂಬ ಬಗ್ಗೆ ಮಾಹಿತಿಯನ್ನು - 

| ಕೊಡಲೇ ಸಲ್ಲಿಸುವಂತೆ ಆಯುಕ್ತಾಲಯಕ್ಕೆ ' 
| ಸೂಚಿಸಲಾಗಿರುತ್ತದೆ. : 


| ಸದರಿ ಮಾಹಿತಿ ಸೀಕೃತಗೊಂಡ ನಂತರ ಈ 
' ಪರಿಶೀಲಿಸಿ ಕ್ರಮವಹಿಸಲಾಗುವುದು. | 


© ಇದನ್ನು PO 


' (ಭವಿಷ್ಯವರ್ತಿಯಾಗಿ 
' ಅನ್ವಯವಾಗುವಂತೆ) 
' ಮಾಡಲು ಸಾಧ್ಯವೆ; 


‘ (Notional pay Fixation) ಕಲ್ಪನಾತ್ಮಕ | 
| ವೇತನ ನಿಗದಿಯನ್ನಾದರೂ ಮಾಡಿ, 
| ಪಿಂಭಣಿ' ಪಡೆಯಲು ಅನುಕೂಲ | 
_...: ಮಾಡಲಾಗುವುದೇ? | 


ಇಡಿ 117 ಯುಪಿಸಿ 2021 


" “Retrospective | ಆಯುಕರಿಂದ  ಮೇಲ್ಲಂಡ ಮಾಹಿತಿ 


; ಸಿ£ಕೃತಗೊಂಡ ನಂತರೆ ಪರಶೀಲಿಸಲಾಗುವುದು. 
ಆದೇಶ ' 


ಇಲನವಾದಲ್ಲಿ, | 


} 


[ 


(ಡಾ: ಅಶ್ವಥ್‌ ಭಂರಾಯಣ ಸಿ.ಎನ್‌) 
ಉನ್ನತ ಶಿತ್ರಣ ಸಚಿವರು - 


